ಕರ್ನಾಟಕ ವಿಧಾನ ಪರಿಷತ್ತು 


ಪ್ರಶ ಸಂಖೆ :91 


; ಶ್ರೀ ಕೆ.ಟಿ. ಶ್ರೀಕಂಠೇಗೌಡ, 


ಉತ್ತರಿಸುವ ಸಚಿವರು : ಸಾರಿಗೆ ಸಚಿವರು 
ಉತ್ತರಿಸುವ -ದಿನಾಂಕ : 09-07-2018 
3 ಪ್ನೆ ಉತ್ತರಗಳು 
ಸಂ ' 
ನ Bin Bass ಸಾರಿಗೆ. ಇಲಾಖೆಯಲ್ಲಿ "ಮಂಜೂರಾದ, ಭರ್ತಿಯಾಗಿರುವ ಮತು 
ಅ ಜೂರಾ ಸ 
ನ ಲಿ p f 
ಹರಿತದ ಹುದ್ದೆಗಳ ಸಂ ಖೈ ಖಾಲಿಯಾಗಿರುವ ವಿವರ ಈ ಕೆಳಕಂಡಂತಿದೆ 
| ಎಷ್ಟು ಇದರಲ್ಲಿ ಭರ್ತಿಯಾದ,! - [1 ] ಮಂಜೂರಾದ ಹುದ್ದೆಗಳು 2812 
ಖಾಲಿಯಾದ ಹುದ್ದೆಗಳೆಷ್ಟು; 2] ಭರ್ತಿಯಾದ ಹುದ್ದೆಗಳು 1537 
(ಜಿಲ್ಲಾವಾರು ವಿವರ ನೀಡುವುದು) ಖಾಲಿ`ಹುದ್ದೆಗಳು [1265 
ಜಿಲ್ಲಾವಾರು ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ಸಾರಿಗೆ ಇಲಾಖೆ (KSRTC & hy ಸಾರಿಗೆ ಇಲಾಖೆಯಲ್ಲಿ Diploma in Mechanical Engineering & 
« |BMTC)g Diploma in BE in Mechanical Engineering ವಿದ್ಯಾರ್ಹತೆಗೆ ಮೋಟಾರು 


Mechanical ‘Engineering 
& BE in Mechanical 
Engineering ಮಾಡಿದವರಿಗೆ 


ಯಾವ ಯಾವ ಹುದೆ ನೆಗಳು. 


ಮಂಜೂರಾಗಿವೆ; - ಇದರಲ್ಲಿ 
ಖಾಲಿ ಇರುವ ಹುದ್ದೆಗಳೆಷ್ಟು; 


(ಜಿಲ್ಲಾವಾರು ಖಾಲಿ ಹುದ್ದೆಗಳ: 


ಮಾಹಿತಿ: ನೀಡುವುದು) 


ವಾಹನ ನಿರೀಕ್ಷಕ ಹುದ್ದೆ BE in Mechanical Engineering 
ವಿದ್ಯಾರ್ಹತೆಗೆ ಪಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಗಳು ಮಂಜೂರಾಗಿವೆ. 
2. ಪ್ರಸ್ತುತ 01 ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆ "ಹಾಗೂ 146 ಮೋಟಾರು 


ವಾಹನ ನಿರೀಕ್ಷಕ ನೇರ ನೇಮಕಾತಿ ಹುದ್ದೆಗಳು ಖಾಲಿ ಇರುತ್ತವೆ 
(ಕರ್ನಾಟಕ ೋಕಸೇವಾ ಆಯೋಗ ಈಗಾಗಲೇ ಅಧಿಸೂಚನೆ 
ಹೊರಡಿಸಿರುವ 150 ಮೋಟಾರು ವಾಹನ ನಿರೀಕ್ಷಕ ಹುದ್ದೆಗಳನ್ನು 
ಹೊರತುಪಡಿಸಿ) 


ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ: 


ಕರಾರಸಾ ನಿಗಮದಲ್ಲಿ ಡಿಪ್ಲೋಮಾ ಇನ್‌ ಮೆಕ್ಕಾನಿಕಲ್‌ ವಿದ್ಯಾರ್ಹತೆ 
ಹೊಂದಿದವರಿಗೆ ಈ ಕೆಳಗಿನ ನೇರ ನೇಮಕಾತಿ ಹುದ್ದೆಗಳು ಮಂಜೂರಾತಿ 
| ಇರುತ್ತಪೆ, 


1. ಪಾರುಪತ್ತೇಗಾರ(ದರ್ಜೆ-3), 
2. ಕುಶಲಕರ್ಮಿ(ದರ್ಜೆ-3) 
3. ಸಹಾಯಕ ಉಗ್ರಾ ಾಣರಕ್ಷಕ(ದರ್ಜೆ-3), 
ಕರಾರಸಾ ನಿಗಮದಲ್ಲಿ ಬಿಇ. ಮೆಕ್ಕಾನಿಕಲ್‌ ವಿಧ್ಯಾರ್ಹತೆ 
ಹೊಂದಿದವರಿಗೆ ಈ. ಕೆಳಗಿನ ನೇರ. ನೇಮಕಾತಿ ಹು್ದೆಗಳು ಮಂಜೂರಾತಿ 
ಇರುತ್ತವೆ. .. 
LE ಸಹಾಯಕ ಯಾಂತ್ರಿಕ ಅಭಿಯಂತರ (ದರ್ಜೆ-2), 
2. ಸಹಾಯಕ ಸಂಚಾರ ವ್ಯವಸ್ಥಾಪಕ(ದರ್ಜೆ-2), -' 


ಕರಾರಸಾ ನಿಗಮದ ಖಾಲ ಹುದ್ದೆಗಳ ವಿವರ: 
ವಿಭಾಗವಾರು . ಖಾಲಿ ಸ್ಥಾನಗಳ ವಿವರವನ್ನು  ಅನುಬಂಧ- Wl ರಲ್ಲಿ 
ನೀಡಲಾಗಿದೆ. 


mil 
೦ಗಳೊರು'ಮಹಾನನರ ಸಾರಿಗೆ ಸ 


ಬೆಂಗಳೂರು ಮಹಾನಗರ ವ ಸಂಸ್ಥೆಯಲ್ಲಿ ಡಿಪ್ಲೋಮ ಆನ್ಸ್‌ 
ಮೆಕ್ಕಾನಿಕಲ್‌. ' | ಇಂಜಿನಿಯರಿಂಗ್‌ ಮಾಡಿರುವವರಿಗೆ ಮತ್ತು ಬಿಇ. ಇನ್‌ 


ಮೆಕ್ಕಾನಿಕಲ್‌ ಇಂಜಿನಿಯರಿಂಗ್‌ ಮಾಡಿದವರಿಗೆ ಈ ಕೆಳಕಂಡಂತೆ ಹುದ್ದೆಗಳು : 
ಮಂಜೂರಾಗಿರುತ್ತವ. 


"ಹೆಡೆ ನಘಷರಾತವ ವಿದ್ಯಾಹಣ 
ಸಹಾಯಕ ತಂತ್ರ ಕ್ಟ "ಬಿ.ಡಿ ಇನ್‌ ಮೆಕ್ಯಾನಕರ್‌ 
(ದರ್ಜೆ-2 ಅಧಿಕಾರಿ) ಇಂಜಿನಿಯರಿಂಗ್‌ ್ನ 

ನಾನಪ್ತಾರ ಡಿಪ್ಲೋಮ ಇನ್‌ ' `ಮೆಕ್ಕಾನ್‌ 
(ದರ್ಜೆ , ಮೇಲ್ವಿಚಾರಕ) ಇಂಜಿನಿಯರಿಂಗ್‌ # 
ಸತಾರ | ಡಷ್ಲೋಮ ನ್‌ ಮೆಕ್ಕಾನಿಕರ್‌ \ 
(ದರ್ಜೆ-3, ಮೇಲ್ವಿಚಾರಕೇತರ) | ಇಂಜಿನಿಯರಿಂಗ್‌ y 


ಖಾಲಿ ಇರುವ ಹುದ್ದೆಗಳ ವಿವರ ಈ ಕಳತಂಡಂತಿದೆ. 


ಹುದ್ದೆ ಖಾಲಿ ಹುದ್ದೆಗಳ ಸಂಖ್ಯೆ" 

ಸೆಹಾಯೆಕ್‌ ತಾಂ ಈ 

* ಹ 02 
(ದರ್ಜೆ-2 ಅಧಿಕಾರಿ) 
ಪಾರುಪತ್ತೆಗಾರೆ 70 
(ದರ್ಜೆ-3 ಮೇಲ್ವಿಚಾರಕ) : 
ಕಕವರ್ಮ 
(ದರ್ಜೆ-3 ಮೇಲ್ವಿಚಾರಕೇತರ) 


ಈ ಖಾಲಿ ಹುದ್ದೆಗಳನ್ನು 
ಇ | ಯಾವಾಗ ನೇಮಕಾತಿ 
9; ಮಾಡಲಾಗುವುದು? 


ಕರ್ನಾಟಕ ರಾಜ್ಯ ರಸ್ತೆ. ಸಾರಿಗೆ ನಿಗಮ: 


1 ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಲಿಖತ ಪರೀಕ್ಷೆ ನಡೆಸಲಾಗಿದ್ದು, ನೇಮಕಾತಿ 


ಖಾಲಿ! ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಮಿತವ್ಯಯ ಅದೇಶ 
ಜಾರಿಯಲ್ಲಿದ್ದು, ್ಯ ಈ ಹುದ್ದೆಗಳನ್ನು ಭರ್ತಿಮಾಡಲು ಆರ್ಥಿಕ ಇಲಾಖೆ ಅನುಮತಿ 
ಲಭ್ಯವಾದ ' ನಂತರ ನೇಮಕಾತಿ ಮಾಡಲು ಕೆಮವಹಿಸಲಾಗುವುದು. 


ನೇರ ' ನೇಮಕಾಕಿಗೆ ಸಂಬಂಧಿಸಿದಂತೆ: ಖಾಲಿ ಹುದ್ದೆಗಳಿಗೆ 
ಅನುಗುಣವಾಗಿ! ಜಾಹಿರಾತುಗಳನ್ನು ಹೊರಡಿಸಿ ಭರ್ತಿ ಮಾಡಲು ಕಮ 
ಕೈಗೊಳ್ಳಲಾಗಿದೆ. ಅದರಂತೆ ಸಹಾಯಕ ಯಾಂತ್ರಿಕ ಅಭಿಯಂತರ, ಸಹಾಯಕ 
ಸಂಚಾರ ವ್ಯವಸ್ಥಾ ನಪಕ ಹಾಗೂ ಪಾರುಪತ್ತೇಗಾರ ಹುದ್ದೆಗಳಿಗೆ ಅಂತಿಮ ಆಯ್ಕೆ 
ಪಟ್ಟಿಗಳನ್ನು "ಹರಡಿಸಿ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು. ವಿಭಾಗಗಳಿಗೆ ಹಂಚಿಕೆ 
"ಮಾಡಲಾಗಿದೆ. . 
ಸಹಾಯಕ ಉಗ್ರಾ ಗ್ರಾಣರಕ್ಷಕ ಹಾಗೂ ಕುಶಲಕರ್ಮಿ ಹುದ್ದೆಗಳಿಗೆ ಸಾಮಾನ್ಯ 
ಸಾಮರ್ಥ್ಯ ಪರೀಕ್ಷೆ ನಡೆಸುವ ಪ್ರಕ್ರಿಯೆ ಜಾಲ್ತಿಯಲ್ಲಿರುತ್ತಡೆ. & 


ಮುಂಬಡಿಗ ಮೀಸಲಾದ ಖಾಲಿ ಹುದ್ದೆಗಳನ್ನು ಕ ಕಾಲಕಾಲಕ್ಕೆ ಬಡ್ಡಿಯಿಂದ 


ತುಂಬಲಾಗುತ್ತಿದೆ. 


Hy 


ನ 
ಬೆಂಗಳೂರು ಮಹಾನಗರ - ಸಾರಿಗೆ ಸಂಸ್ಥೆ 

ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಡಿಪ್ಲೋಮ ಇನ್‌ 
ಮೆಕ್ಕಾನಿಕಲ್‌ ಇಂಜಿನಿಯರಿಂಗ್‌ ಮಾಡಿದವರಿಗೆ ನೇರನೇಮಕಾತಿಗೆ ಮೀಸಲಿರುವ 
70 ಹತಲ ಹುದ್ದೆಗಳ ನೇಮಕಾತಿಗೆ ಜಾಹೀರಾತು : ಹೊರಡಿಸಲಾಗಿದ್ದು, 


ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 


ಸಂ: ಸಾರಿಇ'36 ಸಾಇಪ್ರೆ 2013 


ಹ್ಯೂ 


ಸಾರಿಗೆ ಸಚಿವರು 


1 


[84 


ಸಾರಿಗೆ ಇಲಾಖೆಯಲಿಯ 


ದ್ದೆಗಳ ಏವರ - 


[x 


ನ ಜಿಲಾವಾರು ಹು 


ಊ 


ರ್ಯನಿ 
TT 
SEN ET 

38 

39 is 


' 26 


19 


=. © leo Ne) 
ke) RN iA RA ol 
ww | yy 
CA So [ed 
ANS A 


KSRTC :: CENTRAL OFFICE :: ESTABLISHMENT SECTION 


Officers, Supervisory and Non-Supervisory Vacancy Position as on May - 2018 


TT T= 
Designation . (BCD| CR} [CKM| CO |CKB[cDGIDvG| HSN| KLR | xBs ps MCD| MRD |MNG|MDY| PTR JRMN| Ry 
~~ - - - 
Asst. Mechanical . r 7 
Engineer(ಸಹಾಯಕ [0 0 0 1-1) 31] 1 <] 0 [i -1 -1 11-1 0 [0 
ಯಾಂತ್ರಿಕ ಅಭಿಯಂತರ) y K s 
ನ್‌್‌ SE | f 
Asst. Traffic - - | ¥ 
2 |Manager(ಸಹಾಯಕ -1 -1}-1 -1 [ “1 |.0 1-2 |} 0 1 [) -1 0 “1/0 
ಸಂಚಾರ ವ್ಯವಸ್ಥಾಪಕ) ; 
—— ಸ್ಯ ಇ ——— — 
Depot Manager* (gus 
ವ್ಯವಸ್ಥಾಪಕ) (ಸಹಾಯಕ p 
ತಾಂತ್ರಿಕ ಅಭಿಯಂತರ; 2 -1 1 0 [ -1 1 2 -1 0 |0 0 -1 -3 0 1 £0 
ಸಹಾಯಕ ಸಂಚಾರ . K K “We 
ವ್ಯವಸ್ಥಾಪಕ) 
TS ನಾ ಧಿ [rsa 
Chargeman{wಾರುಪತ್ತೆಣಾರ ೭1 0 |-0 -1 -1 4 -5 -3 -2 0 2 -3 4 0 0 -1 3 
Assistant Store A j 7 
Keeper(ಹಾಯಕ ಉ್ರಾಂ| 4/3) 3 4 4} 3 [) 1 -6 7 3 3 -6 7 
ರಕ್ಷಕ) i ಗ 
| 7 
Artisan(ಕುಶಲ ಕರ್ಮಿ) 38 | -47,|] -61 2 23 |-57|-11/.38| 2 [i] 0 -41 -66 48 |-133| 811.54 
p I ಗ 
ನ | RR el W | 
Note: Filling up of posts mentioned in SI. No.5 & 6isin progress - | 
* Depot Manager {Class-2) : Mode of Appointment:- By transfer from the category of Class-i Officers from Mechanical Or Traffic Department, They must have rendered a service of,not less than three (3) years as 
AWS/ATS and must have been in service as Asst. Mechanical Engineer / Asst. Traffic Manager. p ೪ 4 


Abréviations: 


BCD: Bengaluru Centrat Division, CR: Chamarajanagara Division, CKM: Chikkamagaluru Division, Co: Central Office, CKB: Chikkaballapura Division, CDG: Chitradurga Division, DVG: Davanagere Divison, HSN: Hassan 
Division, KLR: Kolar Division, KBS: Kempegowda Bus Station Division, KST Press: Karnataka State Transport Press, MCD: Mysore City Division, MRD: Mysore Rural Division, MNG: Mangaluru Division, MDY; Mandya 
F Hassan, SMG: Shivamogga Division, TMK: Tumakuru Division, TRG INS: Trainging Institute 

” Bengaluru, Hasselt, Malavalli & Maluru , K 


